ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1632 
ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು ': ಶ್ರೀಗೋವಿಂದ ರಾಜು 


" (ವಿಧಾನ ಸಭೆಯಿಂದ ಚುನಾಯಿತರಾದವರು) 


ಉತ್ತರಿಸಬೇಕಾದ ದಿನಾಂಕ ': 11.03.2022 
ಉತ್ತರಿಸುವ ಸಚಿವರು : ಅರಣ್ಯ ಮತ್ತು ಆಹಾರ, ನಾಗರಿಕ ಸರಬರಾಜು ಮತ್ತು 


ಗ್ರಾಹಕರ ವ್ಯವಹಾರಗಳ ಹಾಗೂ ಕಾನೂನು 


ಮಾಪನಶಾಸ್ತ್ರ ಇಲಾಖಾ ಸಚಿವರು. 


ಕ್ರ. ಪ್ರಶ್ನೆ , ಉತ್ತರ 
| Ke K H 
ple) 


| ಅ. | ಸರ್ಕಾರದ ಬೆಂಬಲ ಬೆಲೆ ಯೋಜನೆಯಡಿ ಕಳೆದ | ಕನಿಷ್ಟ ಬೆಂಬಲ ಬೆಲೆ ಯೋಜನೆಯಡಿ ಕಳೆದ ಮೂರು ವರ್ಷಗಳಲ್ಲಿ 


ಮೂರು ವರ್ಷದಿಂದ ಕೋಲಾರ ಜಿಲ್ಲೆಯಲ್ಲಿ | ಕೋಲಾರ ಜಿಲ್ಲೆಯಲ್ಲಿ ಖರೀದಿಸಲಾದ ರಾಗಿಯ ಪ್ರಮಾಣ ಈ! 


ಎಷ್ಟು ಕ್ವಿಂಟಾಲ್‌ ರಾಗಿ ಖರೀದಿ | ಕೆಳಗಿನಂತಿದೆ, K . p 
ಮಾಡಲಾಗಿದೆ; ' (ತಾಲ್ಲೂಕುವಾರು .ವಿವರ || ವರ್ಷ | ಪ್ರಮಾಣ (ಸಂಟಾಲ್‌ ಗಳಲ್ಲಿ) ' 
ನೀಡುವುದು) 2018-19 3,146.67 | 
|| | 2019-20 § 33,438.97 |" | 
| 11202021 | 151.9158 
| 


ತಾಲ್ಲೂಕುವಾರು ವಿವರ ಅಸುಬಂಧದಲ್ಲಿ ಒದಗಿಸಲಾಗಿದೆ | 


ಆ. | ಖರೀದಿ ಮಾಡಿದ್ದಲ್ಲಿ 'ಕಳೆದ ಮೂರು | ಕೋಲಾರ ಜಿಲ್ಲೆಯಲ್ಲಿ ಕನಿಷ್ಟ ಬೆಂಬಲ ಬಲಿ ಯೋಜನೆಯಡಿ 


ವರ್ಷದಿಂದ ಸರ್ಕಾರ ಒದಗಿಸಿರುವ | ರೈತರಿಂದ ಖರೀದಿಸಲಾದ ರಾಗಿಗೆ ಸಂಬಂಧಿಸಿದಂತೆ ಕಳೆದ ಮೂರು | 
ಅನುದಾನವೆಷ್ಟು; ವರ್ಷಗಳಲ್ಲಿ ಈ ಕೆಳಕಂಡಂತೆ ಹಣವನ್ನು ಪಾವತಿಸಲಾಗಿದೆ. | 
ವರ್ಷ ಅನುದಾನ (ಕೋಟಿಗಳಲ್ಲಿ) 
2018-19 ರೂ.0.92 
12019-20 ರೂ.10.61 
202021 ರೂ.5072 
_ 


ಣಾ | ಈ ಯೋಜನೆಯಡಿಯಲ್ಲಿ ಎಷ್ಟು ಕ್ವಿಂಟಾಲ್‌ | ಕನಿಷ, ಬಂಬಲ ಬೆಲೆ ಯೋಜನೆಯಡಿ ಕಳೆದ ಮೂರು ವರ್ಷಗಳಲ್ಲಿ 


ವರೆಗೂ ರಾಗಿ ಖರೀದಿಗೆ ಬೇಂಬಲ ಬೆಲೆ | ಪ್ರತಿ ೨ ತದಿಂದ ರಾಗಿ ಖರೀದಿಸಲು ನಿಗದಿಗೊಳಿಸಲಾಗಿದ್ದ 


೨ 
ನೀಡಲಾಗುವುದು; ಪ್ರಮಾಣ ಈ ಕೆಳಗಿನಂತಿದೆ, . | 
ET | ಗಂಪ್ಟಪ್ರಮಾಣ | 
| - | 2018-19 10 ಕ್ವಿಂಟಾಲ್‌! 75 ಕ್ಕಿಂಚಾಲ್‌ | 
| .2019-20| 10 ಕ್ವಿಂಟಾಲ್‌ 50 ಸ್ವಂಬಾಲ್‌ 
[. 2020-211 10ಕ್ಕಿಂಟಾಲ್‌| 50 ಕ್ವಿಂಟಾಲ್‌ | 


ರಾಗಿ ಖರೀಬಿ ಕೇಂದ್ರದಲ್ಲಿ 50 ಕೆ.ಚಿ ಪ್ರತಿ 


ಖಾಲಿ ಚೀಲಕ್ಕೆ ರೂ.10 ಹಾಗೂ ರಾಗಿ 


ಗುಣಮಟ್ಟ ಪರಿಶೀಲನೆ ಮಾಡಲು ರೂ.200 ಇಲ್ಲ 
ರಿಂದ, 300 ರೂಪಾಯಿಗಳನ್ನು 


ಪಡೆಯುತ್ತಿರುವುದು ಸರ್ಕಾರದ ಗಮನಕ್ಕೆ 


ಬಂದಿದೆಯೇ; 


ಬಂದಿದ್ದಲ್ಲಿ, ಈ ಬಗ್ಗೆ ಸರ್ಕಾರ ಉದ್ಭವಿಸುವುದಿಲ್ಲ 


ತೆಗೆದುಕೊಂಡ ಕ್ರಮಗಳೇಮ? 


ಆನಾಸ 65 ಆರ್‌ಪಿಆರ್‌ 2022 (ಇ-ಆಫೀಸ್‌) 


